58 


ವಿದ್ಯುನ್ಮಾನ ಮಾಧ್ಯಮದ ಬಳಕೆ / ಶಿಕ್ಷಕರ ಸಾಮರ್ಥ್ಯ ನಿಮಾ 


ಬೀಬಿ ರರಖಾ ಖಾನಮ್‌ 


"ಸಂಕಷ್ಟದ ನಡುವೆಯೇ ಅವಕಾಶವೂ ಇರುತ್ತದೆ.” ಎಂದು ಒಮ್ಮೆ 
ಆಲ್ದರ್ಟ್‌ ಐನ್‌ಸ್ಟೀನ್‌ ಹೇಳದ್ದರು. ಕೋವಿಡ್‌-19 ತಂದೊಡ್ಡಿದ 
ಸವಾಲುಗಳಲ್ಲ ಬೋಧನೆ-ಕಲಕೆ ಪ್ರಕ್ರಿಯೆಯು ಒಂದಾಗಿದ್ದರೂ. ಈ 
ಸನ್ನಿವೇಶದಲ್ಲ ಪಿಡುಗಿನಿಂದ ಉಂಬಾದ ಸಂಕಷ್ಟವನ್ನು ಎದುರಿಸುವ 
ನಿಟ್ಟಿನಲ್ಲ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಳಲು 
ಪ್ರತಿಯೊಬ್ಬರೂ ಪ್ರಯತ್ನಿಸುತ್ತಿದ್ದಾರೆ. ಕೋವಿಡ್‌ -19ನ ಪರಿಣಾಮ 
ಮತ್ತು ಪ್ರಭಾವ ಸ್ಪಷ್ಟವಾದ ತಕ್ಷಣವೇ ಶಾಲೆಗಳು ಮುಚ್ಚಲ್ಪಟ್ಟವು. ಕೆಲ 
ಸಮಯದವರೆಗೆ ಬೋಧನೆ ಮತ್ತು ಕಠಕೆ ಎರಡೂ 
ಸಂಪೂರ್ಣವಾಗಿ ನಿಂತುಹೋದವು. ಶಿಕ್ಷಕರ ಸಾಮರ್ಥ್ಯ- 
ನಿರ್ಮಾಣವು ಹೊಸ ತಿರುವನ್ನು ಪಡೆದುಕೊಂಡಿತು. ಅದು ಭೌತಿಕ 
ಮುಖಾಮುಖ ಸಂಪರ್ಕದ ರೀತಿಯುಂದ ವಿದ್ಯುನ್ಮಾನ ಮಾದರಿಗೆ 
ಬದಲಾಲಯುತು. ಸರ್ಕಾರಿ ಶಾಲೆಗಳು ವಿಕೇಂದ್ರೀಕೃತ ಬೋಧನೆ, 
ಊಹಾತ್ಯಕ' ಕಅಕೆಯ ಸನ್ನಿವೇಶಗಳ ನಿರ್ಮಾಣ ಮತ್ತು 
ಅಂತರ್ಜಾಲ ಮೂಲಕ ಬೋಧನೆ-ಕಲಕೆ ಮುಂತಾದವನ್ನು 
ಅಳವಡಿಸಿಕೊಂಡವು. 


ಈ ಅವಧಿಯಲ್ಲ ಕೈಗೊಂಡ ಶಿಕ್ಷಕ ಸಾಮರ್ಥ್ಯ-ನಿರ್ಮಾಣ 
ಚಟುವಟಕೆಗಳ ಅನುಭವವನ್ನು ವಾನು ಹಂಚಿಕೊಳ್ಳುತ್ತಿದ್ದೇನೆ. 


ಆರಂಭದಲ್ಲ ನಮಗೆ, ಭೌತಿಕವಾಗಿ ಉಪಸ್ಥಿತರಿರದ ಶಿಕ್ಷಕರನ್ನು 
ಇದರಲ್ಲ ಎಷ್ಟರಮಲ್ಟಗೆ ತೊಡಗಿಸಿಕೊಳ್ಳಲು ಸಾಧ್ಯ ಎಂಬುದರ ಬಗ್ಗೆ 
ಖಚಿತತೆ ಇರಲಅಲ್ಲ. ದೂರಸಂಪರ್ಕದ ಮೂಲಕ ಕೆಲಸ ಮಾಡುವುದು 
ನಮಗೆಲ್ಲರಿಗೂ ಹೊಸ ಬಗೆಯ ಹಾಗು ವಿಭಿನ್ನ ರೀತಿಯ 
ವಿಧಾನವಾಗಿತ್ತು. ಮೊದಮೊದಲಗೆ, ನಮಗೆ ಮತ್ತು ಶಿಕ್ಷಕರಿಗೆ ಇದು 
ಕಷ್ಟವೆನಿಸತೊಡಗಿತು. ಆದರೆ, ನಿಧಾನವಾಗಿ ಇದು ಕಾರ್ಯ- 
ಸಾಥುವಾದದ್ದು. ತಂತ್ರಜ್ಞಾನವನ್ನು ಬಳಸುವುದು ಕಷ್ಟವೇನಲ್ಲ. 
ನಿಜವಾಗಿಯೂ ಸುಲಭ ಮತ್ತು ಪರಿಣಾಮಕಾರಿಯಾದದ್ದು 
ಎನ್ನುವುದು ಅರಿವಾಗತೊಡಗಿತು! 


ನಮ್ಮಲ್ಲ ಹಲವರು ಶಿಕ್ಷಕರೊಡನೆ, ಮುಖ್ಯೋಪಾಧ್ಯಾಯರು ಹಾಗು 
ಶೈಕ್ಷಣಿಕ ಅಧಿಕಾರಿಗಳೊಡನೆ ಸಂಪರ್ಕದಲ್ಲರಲು, ಅವರನ್ನು 
ಅರ್ಥಪೂರ್ಣ ಚಟುವಟಕೆಗಕೊ ತೊಡಗಿಸಲು ವಿವಿಧ ಮಾರ್ಗ- 
ಗಳನ್ನು ಪ್ರಯತ್ನಿಸುತ್ತಿದ್ದೇವೆ. ಹಾಗಾಗಿ ಕೆಲವಷ್ಟು ಅನುಭವಗಳು 
ಅದಾಗಲೇ ನಮ್ಮೊಂದಿಗಿವೆ. ವಾವು ಶಿಕ್ಷಕರನ್ನು ಇನ್ನೂ ಹೆಚ್ಚನ 
ಸಂಖ್ಯೆಯಲ್ಲ ತಲುಪಬಹುದು. ವ್ಯಾಪಕ ಪ್ರದೇಶಗಳನ್ನು 
ಮೊದಲಗಿಂತಲೂ ಹೆಚ್ಚು ಪದೇಪದೇ ಒಳಗೊಳ್ಳಬಹುದು ಎಂಬುದು 
ನಮಗೀಗ ಮನವರಿಕೆಯಾಗಿದೆ. ಶಿಕ್ಷಕರಿಗೂ ಕೂಡ ತಮ್ಮ 
ಬೆಳವಣಿಗೆ ಹಾಗು ಪಿಡುಗು ಹುಟ್ಟುಹಾಕಿದ ವಿಪರೀತ ಒತ್ತಡದ 
ನಿವಾರಣೆಗೂ ಅಂತರ್ಜಾಲ ವಿಧಾನವು ಅದ್ಭುತವಾದುದೆಂದು 
ಕಂಡುಬರುತ್ತಿದೆ. 


ಶಿಕ್ಷಕರ ಪ್ಲಂದನೆ ಮತ್ತು ಇಚ್ಛೆಗಳನ್ನು ಅರಿತು ಅವರೊಡನೆ ಕೆಲಸ 


ಮಾಡಲು ಯಾವ ವಿಧಾನವನ್ನು ಆಯ್ದುಕೊಳ್ಳಬಹುದು ಎನ್ನುವುದರ 
ಕುರಿತಾಗಿ ನಾವು ಚರ್ಚೆ ನಡೆಸಿದೆವು. ನಂತರ. ಈ ಮೊದಲು ನಾವು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


ನಿಟ್ಟು 


ಯಾವ ಶಿಕ್ಷಕರೊಡನೆ ನೇರವಾಗಿ ಕೆಲಸ ಮಾಡಿದ್ದೆವೋ ಅದೇ 
ಶಿಕ್ಷಕರ ಗುಂಪಿನೊಡನೆ ಕಾರ್ಯವನ್ನಾರಂಭಸಿದೆವು. ಅವರ 
ಕುರಿತು, ಅವರ ಅಗತ್ಯಗಳ ಕುರಿತು ಅದಾಗಲೇ ತಿಆದಿದ್ದ ಕಾರಣ 
ಅವರ ಆಸಕ್ತಿ. ಧೋರಣೆ, ತೊಡಗಿಸಿಕೊಳ್ಳುವಿಕೆ ಹಾಗು ಅವರು ಪಾಠ 
ಮಾಡುತ್ತಿದ್ದ ವಿಷಯಗಳಗನುಗುಣವಾಗಿ ಆಯಾ ವಿಭಾಗದಲ್ಲ 
ಬರುವಂತೆ ಯೋಜನೆಯೊಂದನ್ನು ವಿನ್ಯಾಸಗೊಳಸಿದೆವು. 


ಬದಲಾವಣೆಗೆ ಸಿದ್ಧತೆ 


'ಸಿಧ್ಧತೆಯೇ ಯಶಸ್ಸಿನ ಕೀಲಕ್ಕೈ, ಉಳದುದೆಲ್ಲವೂ ನಂತರದ 
ಸಂಗತಿಗಳು." ಎಂದಿದ್ದಾನೆ ಅಲೆಕ್ಟಾಂಡರ್‌ ಗ್ರಹಾಂ ಬೆಲ್‌. ಒಮ್ಮೆ 
ಜನರ ಗುಂಪನ್ನು. ಅವರ ಅಗತ್ಯಗಳನ್ನು ನಾವು ಗುರುತಿಸಿದ 
ಮೇಲೆ, ಶಿಕ್ಷಕರ ಪ್ರಸ್ತುತ ಮಟ್ಟ ಹಾಗು ವಸ್ತುವಿಷಯದಲ್ಲ 
ಅವರಿಗಿರುವ ಜ್ಞಾನ, ಬೋಧನೆ-ಕಲಕೆ ಪ್ರಕ್ರಿಯೆಯ ಅರಿವು, 
ಬೋಧನಾ ಆಚರಣಿ-ಅಭ್ಯಾಸ ಇತ್ಯಾದಿಗಳ ಸಂಬಂಧವಾಗಿ ಅವರು 
ಯಾವ ಮಟ್ಟವನ್ನು ತಲುಪಬೇಕು ಎಂದು ವಾವು 
ಆಶಿಸುತ್ತೇವೆಯೋ ಆ ಮಟ್ಟವನ್ನು ಗಮನದಲ್ಲರಿಸಿಕೊಂಡು ಅವರ 
ಕಅಕೆಯನ್ನು ವಿನ್ಯಾಸಗೊಆಸಬೇಕಿತ್ತು. ಅವರು ತಮ್ಮ ಕಲಅಕೆಯ 
ಜವಾಬ್ದಾರಿಯನ್ನು ತಾವೇ ಹೊರುವಂತಾಗಲು ಈ ಪ್ರಕ್ರಿಯೆಯಲ್ಲ 
ಅವರನ್ನೂ ಸೇರಿಸಿಕೊಳ್ಳುವುದು ಮುಖ್ಯವಾಗಿತ್ತು. ಅವರ 
ಅಗತ್ಯಗಳನ್ನು ಮತ್ತು ಅವುಗಳನ್ನು ಪೂರೈಸುವ ದಿಸೆಯಲ್ಲ ನಮ್ಮ 
ಯೋಜನೆಗಳೇನು ಎನ್ನುವುದನ್ನು ಚರ್ಚಿಸುವುದರ ಮೂಲಕ ನಾವು 
ಅವರನ್ನು ಹಾಗೆ ಸೇರಿಸಿಕೊಂಡೆವು. ನಮ್ಮ ಧ್ಯೇಯೋದ್ದೇಶಗಳೇನು, 
ಎಷ್ಟು ಬಾರಿ ಹೇಗೆ ಯಾವ ವಿಧಾನದ ಮೂಲಕ ಅವರನ್ನು 
ಸಂಪರ್ಕಿಸುತ್ತೇವೆ ಎನ್ನುವುದರ ಬಗ್ಗೆ ಕೂಡ ಮಾತನಾಡಿದೆವು. 
ಪರಿಕಲ್ಪನಾ ಟಪ್ಪಣಿಗಳನ್ನು ತಯಾರಿಸಿ, ತಮ್ಮ ಅಭಿಪ್ರಾಯವನ್ನು 
ತಿಆಸುವಂತೆ ಅದನ್ನು ಗುಂಪಿನೊಂದಿಗೆ ಹಂಚಿಕೊಂಡೆವು. 
ನಮ್ಮಿಂದ ಜಟ್ಟುಹೋಗಿರಬಹುದಾದ ಯಾವುದೇ ಕ್ಷೇತ್ರವಿದ್ದಲ್ಲ 
ಅದನ್ನು ಗುರುತಿಸಲು ಸಹಾಯ ಮಾಡುವ ಮೂಲಕ ಇದು 
ಪ್ರಕ್ರಿಯೆಯನ್ನು ಇನ್ನಷ್ಟು ಶ್ರೀಮಂತಗೊಳಸಿತು. 


ನಮ್ಮ ಉಪಕರಣಗಳ ಸಂಗ್ರಹದಲ್ಲ (700! kit) ಮೂರ್ತರೂಪದ 
ಉದಾಹರಣಿಗಳು ಮತ್ತು ಅನುಭವಗಳು ಇರಬೇಕಾಗಿದ್ದರಿಂದ 
ಸಿದ್ಧತೆಯನ್ನು ಮಾಡಿಕೊಳ್ಳುವುದು ಮುಖ್ಯವಾಗಿತ್ತು. ಅದಕ್ಕಾಗಿ 
ನಾವು ಸಂಪನ್ಮೂಲಗಳನ್ನು ಸಂಗ್ರಹಿಸಿ, ಹದಿ. ಮಾರ್ಗದರ್ಶನ 
ಪಡೆದು. ಸಂಘಟನೆಯಲ್ಲ ಸಂಪನ್ಯ್ಕೂಲ ವ್ಯಕ್ತಿಗಳಾಗಿ ಕೆಲಸ 
ಮಾಡಬಹುದಾದವರನ್ನು ಸಂಪೀಸಿದೆವು. ಅವರ 
ಅನುಭವಗಳಂದ ನಮಗೆ ಲಾಭಛವಾಗಲು ಸಾಧ್ಯವಿತ್ತು. 
ಇದರಿಂದಾಗಿ, ಗೋಷ್ಠಿಗಳ ವಸ್ತುವಿಷಯ ಮತ್ತು ವಿನ್ಯಾಸಗಳಗೆ 
ಸಂಬಂಧಿಸಿದಂತೆ ಸಾಕಷ್ಟು ತಯಾರಿ ಮಾಡಿಕೊಳ್ಳಲು ನಮಗೆ 
ಸಾಧ್ಯವಾಯುತು. 


ದೂರ ಮಾಧ್ಯಮದ ವಿಧಾನದಲ್ಪ ಪಾಠ-ಕಲಕೆಯನ್ನು 
ಸುಗಮಗೊಳಸುವುದಕ್ಷಾಗಿ ನಮ್ಮನ್ನೇ ವಾವು ಸಿದ್ಧಗೊಳಿಸಿ- 


ಕೊಳ್ಳುವುದೂ ಅತ್ಯಂತ ಮುಖ್ಯವಾಗಿತ್ತು. ಒಂದೆಡೆ ನಾವು ಕಣ್ಣೆದುರು 
ಉಪಸ್ಸಿತರಿಲ್ಲದ ಶಿಕ್ಷಕರೊಡನೆ ಕೆಲಸ ಮಾಡುತ್ತಿದ್ದೆವು. ಅದೇ ವೇಳೆಗೆ, 
ವಾವು ಪ್ರತ್ಯಕ್ಷವಾಗಿ ಎಂದೂ ನೋಡಿಯೇ ಇರದ ಶಿಕ್ಷಕರೊಡನೆ 
ವ್ಯವಹರಿಸುತ್ತಿದ್ದೆವು. ನಮಗೆ ಅವರ ಮನಸಿನಲ್ಲರುವುದನ್ನು 
ತಿಆದುಕೊಳ್ಳಲು ಅಥವಾ ಅವರ ಅಭಿವ್ಯಕ್ತಿಯನ್ನು ಮೋಡಲು 
ಸಾಧ್ಯವಿರಲಲ್ಲ. ವಿದ್ಯುನ್ಮಾನ ಮಾಧ್ಯಮದ (Virtually) ಮೂಲಕ 
ವ್ಯಕ್ತಿಗಳೊಡನೆ ಸಂವಹನ ನಡೆಸಲು ಅಗಾಧ ಪ್ರಮಾಣದ ಜನ 
ಕೌಶಲಗಳು (People skills) ಬೇಕಾಗುತ್ತವೆ. ಗೋಷ್ಠಿಗಳ 
ಅವಧಿಯಲ್ಲ ಎಷ್ಟು ಮಾತನಾಡಬೇಕು. ಯಾವಾಗ ಮಧ್ಯ- 
ಪ್ರವೇಶಿಸಬೇಕು. ಒಟ್ದಾರೆ ಗೋಷ್ಠಿಯನ್ನು ಹೇಗೆ ನಿರ್ವಹಿಸಬೇಕು, 
ಯಾರೊಬ್ಬರಿಗೂ ತಮ್ಮನ್ನು ಬಟ್ಟುಬಟ್ಟರು ಎಂಐ ಭಾವನೆ ಬರದ 
ಹಾಗೆ ಎಲ್ಲ ಶಿಕ್ಷಕರನ್ನೂ ತೊಡಗಿಸಿಕೊಳ್ಳಬೇಕು. ನಮ್ಮ ಧ್ವನಿಯ 
ಏರಿಆತಗಳನ್ನು ಪರಿಣಾಮಕಾರಿಯಾಗಿ ಹೇಗೆ ಬಳಸಿಕೊಳ್ಳಬೇಕು 
ಇತ್ಯಾದಿಯಾಗಿ ವಾವು ನಮ್ಮ ಸಂವಹನಾ ಕೌಶಲ್ಯಗಳನ್ನು 
ಹರಿತಗೊಳಸಿಕೊಳ್ಳಬೇಕಿತ್ತು. 


ಅಂತರ್ಜಾಲ ಗೋಷ್ಠಿಗಳಿಗೆ ಶಿಕ್ಷಕರನ್ನು ಸಿದ್ಧಗೊಳಿಸುವುದು 
ವಿದ್ಯುನ್ಮಾನ ಮಾಧ್ಯಮದ ಬಳಕೆ 


ಮೊದಲಗೆ ನಾವು ದೂರಸಂಪರ್ಕ ಸಭೆ (ಟೆಅಕಾವ್ನರೆನ್ಸಿಂಗ್‌) ಮತ್ತು 
ಗೋಷ್ಠಿಗಳಲ್ಲ ಸೇರಿಕೊಳ್ಳುವುದಕ್ಕೆ ಅನುವಾಗುವಂತೆ ಶಿಕ್ಷಕರನ್ನು 
MS Teams ನಂತಹ ವಿದ್ಯುನ್ಮಾನ ಮಾಧ್ಯಮದ ವಿಷಯದಲ್ಲಿ 
ಸಿದ್ದದೊಳಸಬೇಕಿತ್ತು. ನಾವು ಅವರೊಂದಿಗೆ ಪ್ರತ್ಯೇಕವಾಗಿ 
ಮಾತುಕತೆ ನಡೆಸಿ ಅದಕ್ಕೆ ಸಂಬಂಧಿಸಿದ ಕ್ರಮಗಳನ್ನು ವಿವರಿಸಿದೆವು. 
ಉದಾಹರಣಿಗೆ, ದೂರಸಂಪರ್ಕ ಸಭೆ, ಗೋಷ್ಠಿಗಳಲ್ಲ ಭಾಗವಹಿಸಿದ 
ಸಮಯದಲ್ಲ ದೂರವಾಣಿ ಕರೆಗಳನ್ನು ಸ್ತೀಕರಿಸಬೇಕಾದಲ್ಲ Mute, 


unmute, not to go on hold ಮುಂತಾದ ಆಡಿಯೋ 
ಬಟನ್‌ಗಳನ್ನು ಬಕಸುವುದು ಹೇಗೆ ಎನ್ನುವುದು. ಗೋಷ್ಠಿಯಿಂದ 
ಹೇಗೆ ಹೊರಬರಬೇಕು, ದೂರವಾಣಿ ಕರೆಯನ್ನು ಸ್ಲೀಕರಿಸಿ ಮತ್ತೆ 


ಸೇರಿಕೊಳ್ಳಬೇಕು ಎಂಬುದನ್ನು ನಾವು ಅಭ್ಯಾಸ ಮಾಡಿದೆವು. MS 


Teams ಸಭೆಯೊಂದನ್ನು ಸೇರುವ ಹಂತಹಂತವಾದ ಕ್ರಮ ಹಾಗು 
ಅದರ ಇನ್ನಿತರ ಉಪಯುಕ್ತತೆಗಕನ್ನೊಕಗೊಂಡ ವಿವರಗಳ ಚಿತ್ರ 
ತೆಗೆದು ಅವುಗಳನ್ನು ಶಿಕ್ಷಕರೊಂದಿಗೆ ಹಂಚಿಕೊಂಡೆವು. 


ಓದಿನ ಸಾಮದ್ರಿಯನ್ನು ಹಂಚಿಕೊಳ್ಳುವುದು 


ಶಿಕ್ಷಕರು ಸಿದ್ಧರಾಗಿ ಬರಲು ಅನುಕೂಲವಾಗುವಂತೆ ಚರ್ಚೆಗೆ 
ಎರಡು-ಮೂರು ದಿನ ಮೊದಲೇ ನಾವು ಓದಿನ ಸಾಮರ್ರಿಯನ್ನು 
ವಾಬ್ಬ್ಯಾಪ್‌ ಮತ್ತು ಇ-ಮೇಲ್‌ ಮೂಲಕ ಹಂಚಿಕೊಂಡೆವು. ಈ 
ಸಾಮರ್ರಿಯನ್ನು ಪಿಡಿಎಫ್‌ ರೂಪದಲ್ಪ ಹಂಚಿಕೊಳ್ಳುವುದು ಉತ್ತಮ 
ಎಂಬುದು ನಮಗೆ ಕಂಡುಬಂದಿತು. ಏಕೆಂದರೆ, ಅವುಗಳನ್ನು 
ದೂರವಾಣಿಯಲ್ಲ ತೆರೆಯುವುದು ಸುಲಭ. ಹೆಚ್ಚನ ಶಿಕ್ಷಕರು ಓದಲು 
ಮೊಬೈಲ್‌ ಫೋನ್‌ಗಳನ್ನೇ ಬಳಸುತ್ತಾರಾದ್ದರಿಂದ ಹದಿನ 


ಸಾಮಗ್ರಿಯು ತುಂಬಾ ದೊಡ್ಡದಾಗಿರದಂತೆ ನಾವು 
ನೋಡಿಕೊಳ್ಳಬೇಕಿತ್ತು. 
ವಸ್ತುವಿಷಯ 


ವಿಷಯವನ್ನು ಆಯ್ದೆ ಮಾಡಿಕೊಳ್ಳುವಾಗ ನಮ್ಮ ಮನಸ್ಸಿನಲ್ಲ ಎರಡು 
ಪ್ರಶ್ನೆಗಳದ್ದವು: 


ನಾನು ತರಗತಿ ಕೊಠಡಿಯಲ್ಪ್ಲನ ಬೋಧನೆ ಮತ್ತು ಕಅಕೆಯನ್ನು 
ಹೇಗೆ ಉತ್ತಮಗೊಳಸಬಲ್ಲಿ? 


ಇದನ್ನು ಸಾಕಾರಗೊಳಸುವ ನಿಟ್ಟನಲ್ಲ ನನಗೆ ಸೂಕ್ತವಾದ 
ವಿಷಯಗಳಾವುವು? 


ಶಿಕ್ಷಕರಿಗೆ ವಿಷಯದೊಡನೆ ಸಂಬಂಧ ಕಲ್ತಸಿಕೊಳ್ಳಲು 
ಸುಲಭವಾಗುವಂತೆ ನಾವು ಮೊದಲು ಸರಳವಾದ ಲೇಖನಗಳನ್ನು 
ತೆಗೆದುಕೊಂಡೆವು. ಗುಂಪಿನ ಸ್ಪಂದನೆ, ಪ್ರತಿಕ್ರಿಯೆ, ಆಸಕ್ತಿ ಹಾಗು 
ಅಗತ್ಯಗಳನ್ನಾಧರಿಸಿ ಮೇಲಅನ ಹಂತಕ್ಕೆ ಹೋದೆವು. ಶಿಕ್ಷಕ- 
ರೊಂದಿಗಿನ ನಮ್ಮ ಈ ಕಾರ್ಯದಲ್ಲ ನಾವು ವಿವಿಧ ವಿಷಯಗಳಗೆ 
ಸಂಬಂಧಿಸಿದಂತೆ ಕನ್ನಡ, ಇಂದ್ಲೀಷ್‌ ಮತ್ತು ಗಣಿತದ ಕೈಪಿಡಿ- 
ಗಳಂತಹ ಕೆಲವು ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡೆವು. 
ಇದಕಾಗಿ ಲರ್ನಿಂಗ್‌ ಕರ್ವ್‌ನಲ್ಲನ ಲೇಖನಗಳನ್ನು. ಅರವಿಂದ 
ಗುಪ್ತಾ, ಬಳಗ, ಎಪಿಯುದ ಕಿರುಪುಸ್ತಿಕೆಗಕು. 'ಬಯಲು'ಗಳನ್ನು 
ಪರಾಮರ್ಶಿಸಿದೆವು. ಇತರ ಮೂಲಗಳೆಂದರೆ, ಚೈಲ್ಡ್‌ ಲಾಂಧ್ಯೇಜ್‌ 
ಎಂಡ್‌ ಟೀಚರ್‌, ತೊ ತ್ತೊ ಚಾನ್‌, ದಿವಸ್ತಪ್ನ. ಕಮಲಾ ಮುಕುಂದ 
ಅವರ ವಾಟ್‌ ಡಿಡ್‌ ಯು ಆಸ್ಟ್‌ ಇನ್‌ ಕ್ಲಾಸ್‌ ಟುಡೇ?, ಬ್ರಯಂಬ್‌ 
ಮತ್ತು ನ್ಯೂನ್ಸ್‌ ಅವರ ಚಿಲ್ಪನ್‌ ಡುಯುಂಗ್‌ ಮ್ಯಾಥಮೇಟಕ್ಸ್‌- 
ನಂತಹ ಪುಸ್ತಕಗಳು. ಗಣಿತಕ್ಕೆ ಸಂಬಂಧಿಸಿದಂತೆ ಇಂದಿರಾ ಗಾಂಧಿ 
ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯವು (IGNOU) ಸಿದ್ಧಪಡಿಸಿದ 
ಸಾಮದ್ರಿಗಳು, ಗುರು ಚೇತನದ ಲೇಖನಗಳು, ರಾಷ್ಟ್ರೀಯ ಪಠ್ಯಕ್ರಮ 
ಚೌಕಟ್ಟನ (NCF) ಪೊಸಿಶನ್‌ ಪೇಪರ್ಸ್‌. ಎನ್‌ಸಿಇಆರ್‌ಟ ಮತ್ತು 
ಡಿಎಸ್‌ ಇಆರ್‌ಟಯ ಕಲಕಾ ಸಂಪನ್ಮೂಲಗಳು ಇವು ಶಿಕ್ಷಕರನ್ನು 
ತೊಡಗಿಸಿಕೊಳ್ಳುವುದಕ್ಕಾಗಿ ಹಾಗು ಅವರ ಸ್ವಕಅಕೆಯನ್ನು 
ಸುಗಮಗೊಳಸುವುದಕ್ಷಾಗಿ ಅಮೂಲ್ಯ ಸಂಪನ್ಮೂಲವನ್ನೊದಗಿಸಿದ 
ಕೆಲವು ಪ್ರಕಟಣೆಗಳು. ಪ್ರಸ್ತುತ ಶೈಕ್ಷಣಿಕ ಸನ್ನಿವೇಶದ ವಿಶಾಲ 
ಚಿತ್ರಣವನ್ನು ಗ್ರಹಿಸಲು ಶಿಕ್ಷಕರಿಗೆ ಅನುಕೂಲವಾಗುವಂತೆ ASR 


ಮತ್ತು N್ಹAs ವರದಿಗಳನ್ನೂ ನಮ್ಮ ಚರ್ಚೆಯಲ್ಲ ಬಳಸಿ- 


ಗೋಷ್ಠಿಯೊಂದನ್ನು ವಿನ್ಯಾಸಗೊಳಸುವುದು 
ಶಿಕ್ಷಕರ ಬಲವನ್ನು ತಿಆಯುವುದು 


ಇದು ಅತ್ಯ೦ತ ಅಗತ್ಯವಾದುದಾಗಿತ್ತು. ಉದಾಹರಣೆಗೆ, 
ನಿಗದಿಪಡಿಸಲಾದ ಶಿಕ್ಷಕರ ತಂಡಪೊಂದರಲ್ಲ ಒಬ್ಬ ಶಿಕ್ಷಕರು ತರಗತಿ 
ಕೊಠಡಿಯಲ್ಲನ ಅಭ್ಯಾಸ-ಆಚರಣೆಗಳಲ್ಲ ಮತ್ತು ಬೋಧನಾ 
ಪರಿಕರಗಳನ್ನು ತಯಾರಿಸುವುದರಲ್ಲ ಜೆನ್ನಾಗಿದ್ದಾರೆ ಎಂದು- 
ಕೊಳ್ಳೋಣ. ಅವರು ತಮ್ಯದೇ ಅನುಭವಗಳ ಆಧಾರದ ಮೇಲೆ 
ಇತರರಿಗೆ ಈ ಪರಿಕರಗಳ ಮತ್ತು ಅಭ್ಯಾಸ-ಆಚರಣೆಗಳ 
ಮಹತ್ವವನ್ನು ತಿಆಸಿಕೊಡುವುದರಲ್ಲ ಒಳ್ಳೆಯ ಸಂಪನ್ಮೂಲ 
ವ್ಯಕ್ತಿಯಾಗಬಲ್ಲರು. ಅವರು ತಂಡದಲ್ಲರುವ ಇತರರು ಈ 
ಅಭ್ಯಾಸ-ಆಚ್‌ರಣೆಗಳನ್ನು ಅಳವಡಿಸಿಕೊಳ್ಳುವಂತೆ ಕೂಡ 
ಪ್ರಭಾವಿಸಬಲ್ಲರು. 


ಗೋಷ್ಠಿಯನ್ನು ಕಲ್ತಸಿಕೊಳ್ಳುವುದು 


ಪಾಠದ ಯೋಜನೆಗಳಂದ ಆರಂಭಸಪಿ, ಸಾಧಿಸಬೇಕಾದ ಕಲಕೆಯ 
ಫಲಅತಾಂಶವೂ ಸೇರಿದಂತೆ ಅಂತರ್ಜಾಲ ಗೋಷ್ಠಿಗಳನ್ನು 
ಯೋಜಸಬೇಕಿತ್ತು. ಹೀಗೆ ಮಾಡುವುದಕಾಗಿ ನಮ್ಮ ಶಿಕ್ಷಕರಿಗೆ 
ಸಾಧಿಸಲು ಅನುಕೂಲವಾಗುವಂತೆ ದೊಡ್ಡದೊಡ್ಡ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


59 


60 


ಧ್ಯೇಯೋದ್ದೇಶಗಳನ್ನು ಚಿಕ್ಕಚಿಕ್ಟ ಭಾಗಗಳಾಗಿ ವಿಭಜಸಬೇಕಿತ್ತು. 
ವಿವಿಧ ರೀತಿಯ ಕಾರ್ಯಪತ್ತಿಕೆ (Worksheets), ಕಾರ್ಯ- 


ಯೋಜನೆಗಳ (Assiಕಗments) ಮೂಲಕ ಕಲಕೆಯನ್ನು 
ಬಲಪಡಿಸುವುದರ ಜೊತೆಗೆ ಶಿಕ್ಷಕರನ್ನು ಪ್ರತಿಹಂತದಲ್ಲಯೂ 
ಮೌಲ್ಯಮಾಪನಕ್ಕೆ ಒಕಳಪಡಿಸಿದೆವು ಹಾಗು ಅದಕ್ಷನುಗುಣವಾಗಿ 
ನಮ್ಮ ಬೋಧನಾ ವಿಧಾನವನ್ನು ಪರಿವರ್ತಿಸಿಕೊಂಡೆವು. 
ತಂಡದಲ್ಲನ ಪ್ರತಿಯೊಬ್ಬ ಶಿಕ್ಷಕರೂ ಸಾಧಿಸಬೇಕಾದ ನಿಶ್ಲಿತ 
ಮಟ್ಟವನ್ನು ಗುರುತಿಸಿ, ಹಾಗೆ ಮಾಡುವುದಕ್ಕೆ ಮಾರ್ಗದರ್ಶನ 
ನೀಡಿದೆವು. 


ನಮ್ಯ ಅನುಭವಗಳನ್ನು ಆಧರಿಸಿದ ಕೆಲ ಸಲಹೆಗಳು 


ಹಿಂದಿನ ಗೋಷ್ಠಿಗಳ ಸಾರಾಂಶದೊಂದಿಗೆ ಆರಂಭವಾಗುತ್ತಿದ್ದ ನಮ್ಮ 
ಗೋಷ್ಠಿಗಳು ಚರ್ಚಿತ ವಿಷಯಗಳ ಸಂಕ್ಷಿಪ್ತ ಸಾರಸಂಗ್ರಹದೊಡನೆ 
ಕೊನೆಗೊಳ್ಳುತ್ತಿದ್ದವು. ಒ೦ದು ವೇಳೆ ಯಾವುದೇ ಶಿಕ್ಷಕರು ಈ ನಡುವೆ 
ಏನನ್ನೇ ತಪ್ಪಿಸಿಕೊಂಡಿದ್ದರೂ ಅವರಿಗೆ ಬೋಧನೆಯ ಹಓಘವನ್ನು 
ಗ್ರಹಿಸಲು ಇದು ನೆರವಾಗುತ್ತಿತ್ತು. ಐದಲಾವಣಿಗಾಗಿ, 
ಸಹೋದ್ಯೋಗಿಯೊಬ್ಬರನ್ನು ಗೋಷ್ಠಿಯಲ್ಲಿ ಭಾಗವಹಿಸುವಂತೆ 
ಅಥವಾ ಸುಗಮಕಾರರಾಗಿ ಕಾರ್ಯನಿರ್ವಹಿಸುವಂತೆ 
ಆಹ್ವಾನಿಸುವುದು ಉಪಯುಕ್ತವೆಂದು ನಮಗೆ ಕಂಡುಬಂದಿತು. 
ಹೊಸ ವ್ಯಕ್ತಿಯೊಡನೆ ಸಂವಹನ ನಡೆಸುವುದು ಮತ್ತು 
ಕಆಯುವುದರಿಂದ ಶಿಕ್ಷಕರಿಗೂ ಪ್ರಯೋಜನವಾಲಯುತು. ಒಪ್ಪಿತ 
ಸಮಯಕ್ಕೆ ಗೋಷ್ಠಿಗಳನ್ನು ನಡೆಸಲು ನಮಗೆ ಸಾಧ್ಯವಾಗದೇ 
ಹೋದಾಗ ನಾವು ಶಿಕ್ಷಕರಿಗೆ ಮುಂಚಿತವಾಗಿಯೇ ತಿಸಿ ಅವರ 
ಕಾಯುವಿಕೆಯನ್ನು ತಪ್ತಿಸುತ್ತಿದ್ದೆವು. ಗುಂಪು ಚರ್ಚೆಯನ್ನು 
ನಿರಂತರವಾಗಿ ನಡೆಸಿಕೊಂಡು ಹೋಗಲು ಮತ್ತು ಭಾಗವಹಿಸುವ 
ವ್ಯಕ್ತಿಗಳ ನಡುವೆ ಬಂಧಪೊಂದು ಗಟ್ಟಿಯಾಗಿ ಹೊಮ್ಮಲು ಇವು 
ನಿಜಕ್ಸೂ ಸಹಕಾಕಾರಿಯಾದವು. 


ಗೋಷ್ಠಿಯ ನಂತರದಲ್ಲ ನಾವು ಸಭೆಯ ನಡಾವಳಗಳನ್ನು 
ಮಾಹಿತಿಗಳನ್ನು ಭಾಗವಹಿಸುವವರ ಜೊತೆ ಹಂಚಿಕೊಂಡೆವು. 
ಗೋಷ್ಠಿಯಲ್ಲಿ ಹಾಜರಿರಲು ಸಾಧ್ಯವಾಗದ ಶಿಕ್ಷಕರೊಬ್ಬರನ್ನು 
ಚರ್ಚೆಯ ನಂತರದಲ್ಲ ಸಂಪರ್ಕಿಸಿ, ಅವರಿಗೆ ಆ ಕುರಿತು 
ಸಂಕ್ಷಿಪ್ತವಾಗಿ ವಿವರಿಸಿದೆವು. ಗೋಷ್ಠಿಯಲ್ಲ ಸೇರಿಕೊಳ್ಳಲು 
ಏನಾದರೂ ತೊಂದರೆಯಾಯುತೇ ಎಂದು ಕೇಳ, ಮುಂದಿನ 
ಗೋಷ್ಠಿಯಲ್ಲಿ ಸೇರಿಕೊಳ್ಳುವಂತೆ ಕೇಆಕೊಳ್ಳಲಾಯುತು. ಅವರ 
ಉಪಸ್ಥಿತಿಯು ಚರ್ಚೆಯನ್ನು ಹೇಗೆ ಶ್ರೀಮಂತಗೊಳಸಬಹುದಿತ್ತು 
ಎಂಬುದರ ಕುರಿತಾಗಿಯೂ ಶಿಕ್ಷಕರೊಡನೆ ಮಾತನಾಡಿದೆವು. 
ಚರ್ಚೆಯಲ್ಲ ಭಾಗವಹಿಸಿದ ಶಿಕ್ಷಕರಿಗೆ, ಅವರ ಭಾಗವಹಿಸುವಿಕೆಯು 
ಹೇಗೆ ಚರ್ಚೆಯ ಮೌಲ್ಯವನ್ನು ಹೆಚ್ಚಿಸಿತು ಎಂಬುದಾಗಿ 
ಸಂದೇಶವನ್ನು ಕಳುಹಿಸಿದೆವು. ನಮ್ಮ ಚರ್ಚೆಗಳು ಹೆಚ್ಚು 
ಪರಿಣಾಮಕಾರಿಯಾಗುವಂತೆ ಮಾಡಲು ನಮ್ಮನ್ನೇ ವಾವು ವಿವಿಧ 
ರೀತಿಯಲ್ಲ ಪರಾಮರ್ಶಿಸಿಕೊಳ್ಳುತ್ತಿದ್ದೆವು. 


ಈ ತನಕದ ನಮ್ಮ ಕಲಠಕೆ 


*° ವಿಧಾನವು ಬಳಕೆದಾರಸ್ನೇಹಿಯಾಗಿದ್ದರೆ. ಶಿಕ್ಷಕರು ಹೊಸ 
ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲು ಮನಸ್ಸು ಮಾಡುತ್ತಾರೆ. 
* ಸ್ಪಷ್ಟ. ವ್ಯವಸ್ಥಿತ ಯೋಜನೆ, ಪರಿಕಲ್ಪನೆಗಳ ನಿರಂತರತೆ, 
ಪರಿಕಲ್ಪನೆಗಳನ್ನು ತರಗತಿ ಕೊಠಡಿಗೆ ಜೋಡಿಸುವುದು, 


ಅದಾಗಲೇ ತಿಆದಿರುವ ಪರಿಕಲ್ಲನೆಗಳಗೆ ಹೊಸ ಆಯಾಮವನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


ತರುವುದು ಮೊದಲಾದವು ಶಿಕ್ಷಕರು ಠ ಪ್ರಕ್ರಿಯೆಯಲ್ಲ ತೊಡಗಿ 
-ಕೊಂಡಿರುವಂತೆ ಮಾಡುವಲ್ಲ ಮುಖ್ಯವಾಗುತ್ತವೆ. 

p ಶಿಕ್ಷಕರಲ್ಪ ತಾವು ಇದಕ್ಕೆ ಸೇರಿದವರೆಂ೦ಬ ಭಾವನೆಯನ್ನು 
ಹುಟ್ಟುಹಾಕುವುದು ಅವರ ಆಸಕ್ತಿಯನ್ನು ಹಿಡಿದಿಡಲು ಅತಿ 

- ಅಂತರ್ಜಾಲ ವೇದಿಕೆಗಕಲ್ಲ ಭಯರಹಿತ, ಆಕರ್ಷಕ ತಾಣವನ್ನು 
ಸೃಷ್ಟಿಸಲು ಸಾಧ್ಯ. ಆದರೆ ಅದು ಸಾಧ್ಯವಾಗಲು ಭಾಗವಹಿಸು- 
ವವರಿಗೆ ಮಾಧ್ಯಮದ ಬಲ ಮತ್ತು ಮಿತಿಗಳ ಅರಿವು 
ಇರಬೇಕಾಗುತ್ತದೆ. 


ನಮ್ಮ ಅವಲೋಕನ ಮತ್ತು ಶಿಕ್ಷಕರು ಹಾಗು ತಂಡದ ಸದಸ್ಯರ 
ಜೊತೆ ನಾವು ನಡೆಸಿದ ಚರ್ಚೆಗಳ ಆಧಾರದ ಮೇಲೆ ನಾವು ಮಾಡಿದ 
ಕೆಲಸಗಳ ಪರಿಣಾಮವನ್ನು ಅಂದಾಜಸಲು ಸಾಧ್ಯವಾಗಿದೆ. 
ಶಿಕ್ಷಕರೂ ಕೂಡ ಪ್ರಾಥಮಿಕ ಹಂತದ ತರಗತಿಗಳಗಾಗಿ 
ಅರ್ಥಪೂರ್ಣ ಬೋಧನಾ ಅಭ್ಯಾಸ-ಆಚರಣಿಗಳನ್ನು ಅಳವಡಿಸಿ- 
ಕೊಳ್ಳಲು ಮತ್ತು ತರಗತಿಗಳಗೆ ಚಟುವಟಕೆ. ಆಟ ಮತ್ತು 
ಬೋಧನೆಗೆ ನೆರವಾಗುವ ಪೂರಕ ಸಾಮರ್ರಿಗಳನ್ನು ವಿನ್ಯಾಸ- 
ಗೊಳಸಲು ಸಮರ್ಥರಾಗಿದ್ದಾರೆ. ಕಲತಿದ್ದೆಲ್ಲವನ್ನು ಲೇಖನಗಳ 
ಮೂಲಕ ಹಂಚಿಕೊಳ್ಳಲು, ಪರಿಕಲ್ಪನೆಗಳ ನಡುವಿನ ಸಂಬಂಧವನ್ನು 
ಅರ್ಥಮಾಡಿಕೊಳ್ಳಲು ಹಾಗು ವಿವಿಧ ಹಂತದ ಮಕ್ಕಳೊಂದಿಗೆ 
ವ್ಯವಹರಿಸಲು ಅಗತ್ಯವಾದ ವಿವಿಧ ಮಟ್ಟದ ಚಟುವಟಕೆಗಳನ್ನು 
ಅಭವೃದ್ಧಿಪಡಿಸಲು ಮತ್ತು ವಿನ್ಯಾಸಗೋೊಳಆಸಲು ಅವರಿಗೆ 
ಸಾಧ್ಯವಾಗಿದೆ. 


ನಡೆಯಬೇಕಾದ ದಾರಿ 


ಶಾಲೆಗಳು ಪುನರಾರಂಭವಾಗಿದ್ದೇ ವಾವು ಈ ಶಿಕ್ಷಕರ ತರಗತಿ 
ಕೊಠಡಿಗಳಗೆ ಭೇಟ ನೀಡಿ, ಅವರ ಅಭ್ಯಾಸ-ಆಚರಣಿಗಳಲ್ಲ ಏನು 
ಬದಲಾವಣೆಗಳಾಗಿವೆ ಎನ್ನುವುದನ್ನು ಅವಲೋಕಸುತ್ತೇವೆ. ಅವರ 
ಅಗತ್ಯಗಳನ್ನು ಅರಿತು, ಅದಕ್ಕನುಗುಣವಾಗಿ ತಂಡಗಳನ್ನು ರೂಪಿಸಿ, 
ಅವರನ್ನು ಮುಂದೆ ಹೇಗೆ ತೊಡಗಿಸಿಕೊಳ್ಳಬೇಕೆನ್ನುವ 
ಯೋಜನೆಯನ್ನು ವಿನ್ಯಾಸಗೊಳಸುತ್ತೇವೆ. ಇನ್ನೂ ದೊಡ್ಡ 
ಗುಂಪುಗಳನ್ನು ಪರಪ್ಪರ ಸಂಪರ್ಕ ವಿಧಾನದಲ್ಲಿ (ಆಫ್‌ಲೈನ್‌) 
ತಲುಪಲು ಈ ಶಿಕ್ಷಕರ ನೆರವನ್ನು ತೆಗೆದುಕೊಳ್ಳುತ್ತೇವೆ. ಒಮ್ಮೆ 
ಶಾಲೆಗಳು ತೆರೆದ ಮೇಲೆ ಈ ಶಿಕ್ಷಕರು ತರುವ ಬದಲಾವಣೆಗಳು 
ಖಂಡಿತವಾಗಿಯೂ ಇತರರನ್ನು ಪ್ರಭಾವಿಸುತ್ತವೆ. ಈ 
ಅನುಭವದಿಂದ ಹೊರಹೊಮ್ಮುವ ಅತ್ಯುತ್ತಮ ಅಭ್ಯಾಸ- 
ಆಚರಣೆಗಳನ್ನು ಹಂಚಿಕೊಳ್ಳಲು ಅನುಕೂಲವಾಗುವ ಹಾಗೆ 
ಪ್ರಕ್ರಿಯೆಗಳನ್ನು ವಿನ್ಯಾಸಗೊಳಸುತ್ತೇವೆ. 


ವಿವಿಧ ವಲಯಗಳಲ್ಲರುವ ಶಿಕ್ಷಕರನ್ನು ಹೆಚ್ಚನ ಸಂಖ್ಯೆಯಲ್ಲಿ 
ತಲುಪಲು ಸಾಧ್ಯವಾಗುವುದರಿಂದ ಪ್ರಯಂಪ್ರೇರಿತ ಶಿಕ್ಷಕರ 
ವೇದಿಕೆಗಳಂತಹ ಅಂತರ್ಜಾಲ ಉಪಕ್ರಮಗಳನ್ನು ನಾವು 
ಮುಂದುವರೆಸುತ್ತೇವೆ. ಪರಸ್ಪರ ಸಂಪರ್ಕದ (ಆಫ್‌ಲೈನ್‌) ಮೂಲಕ 
ಇದನ್ನು ಸಾಧಿಸುವುದು ಕಷ್ಟ. ಒಂದು ತಂಡವಾಗಿ, ಶಿಕ್ಷಕರೊಡನೆ 
ಕೆಲಸವನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗಲು 
ಸಾಧ್ಯವಾಗುವಂತಹ ಅವಕಾಶಗಳನ್ನು ಶೋಧಿಸಲು ನಮಗೆ 
ಸಾಧ್ಯವಾಯಿತು ಎನ್ನುವುದು ಸಂತಸದ ಸಂಗತಿ. ಇದು ನಮಗೆ 
ಹಾಗು ಶಿಕ್ಷಕರಿಗೆ ಘೇ ಬಕ್ಕಟ್ಟನ ಸಮಂರುದಲ್ಲ ಕೆಲವು 
ಮರೆಯಲಾರದ ಅನುಭವಗಳನ್ನು ನೀಡಿತು. ಈ ಪ್ರಕ್ರಿಯೆಯು 
ಆತ್ಕವಿಶ್ವಾಸವನ್ನು ಹೆಚ್ಚಿಸಿತು. 


ತಂತ್ರಜ್ಞಾನದ ಸಾಧ್ಯತೆಗಳನ್ನು ಅನ್ವೇಷಿಸುವುದರ ಮೂಲಕ 
ದೂರದೂರದ  ಊರುಗಕಲ್ಲರುವ ಶಿಕ್ಷಕರೊಡನೆ ನಾವು 
ತಡೆರಹಿತವಾಗಿ ಕೆಲಸ ಮಾಡಲು ಸಾಧ್ಯವಾಯಿತು ಹಾಗು ಇವು 
ಸುಲಭವಾಗಿದ್ದು. ಶೇ ವೇದಿಕೆಗಳನ್ನು ಸ್ವ-ಕಅಕೆಗಾಗಿಯೇ 
ವಿವ್ಯಾಸಗೊಳಆಸಲಾಗಿದೆ ಎನ್ನುವುದನ್ನೂ ಕಂಡುಕೊಂಡಿದ್ದೇವೆ. ಈ 
ಮೊದಲು ಯಾವುದೇ ಜ್ಞಾನವನ್ನು ಹೊಂದಿಲ್ಲದವರೂ ಕೂಡ 
ಇವುಗಳನ್ನು ಸುಲಭವಾಗಿ ಬಕಸಲು ಕಲಯಬಲ್ಲರು. ನಮ್ಮ 
ಶಿಕ್ಷಕರಲ್ಲ ಅನೇಕರು ಎಮ್‌ಎಸ್‌ ಟೀಮ್‌, ದೂರಸಂಪರ್ಕ ಸಭೆ 


V, 


(ಟೆ ಕಾನ್ಸರೆನ್ಸಿಂಗ್‌). ರೂಮ್‌, ಗೂಗಲ್‌ ಹ್ಯಾಂಗ್‌ಔಟ್ಟ್‌ 
ಮುಂತಾದವುಗಳನ್ನು ತುಂಬಾ ಸರಾಗವಾಗಿ ಬಳಸುತ್ತಾರೆ. 
ವಾಟ್ಬ್ಯಾಪ್‌ ಮತ್ತು ಇ-ಮೇಲ್‌ಗಳ ಮೂಲಕ ಲೇಖನಗಳನ್ನು 
ಹಾಗು ಇನ್ನಿತರ ಓದಿನ ಸಾಮರ್ರಿಗಳನ್ನು ಹಂಚಿಕೊಳ್ಳಲಾಗುತ್ತದೆ. 
ನಮ್ಮ ಅನುಭವದ ಪ್ರಕಾರ, ಶಿಕ್ಷಕರು ಯಾವುದೇ ವರ್ಚುವಲ್‌ 
ಕಅಕಾ ವೇದಿಕೆಯಲ್ಲ ಎರಡು-ಮೂರು ಗೋಷ್ಠಿಗಳು ಕಳೆದ ನಂತರ 
ತುಂಬಾ ಚೆನ್ನಾಗಿ ಮತ್ತು ಸರಾಗವಾಗಿ ಕಾರ್ಯ ನಿರ್ವಹಿಸುತ್ತಾರೆ. 


ಜಟ ರರುಖಾ ಖಾನಮ್‌ ಅವರು ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಲ ಕಳೆದ ಎರಡು ವರ್ಷಗಳಂದ ಸಂಪನ್ಮೂಲ 
ವ್ಯಕ್ತಿಯಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಅವರು ವಿಜ್ಞಾನದಲ್ಲ ಸ್ಥಾತಕೋತ್ತರ ಪದವಿ ಪಡೆದಿದ್ದು ಭೌತಶಾಸ್ತ್ರ ಅವರ 
ಪರಿಣತಿಯ ವಿಷಯವಾಗಿದೆ. ಪ್ರಸ್ತುತ ಕರ್ನಾಟಕದ ಕೊಪ್ಪಕದಲ್ಲ ಕೆಲಸ ಮಾಡುತ್ತಿರುವ ವಿಜ್ಞಾನ ಮತ್ತು ಗಣಿತ ತಂಡದ 


ಭಾಗವಾಗಿದ್ದಾರೆ. ಇವರನ್ನು raza.khanam@azimpremijifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಸಹನಾ ಹೆಗಡೆ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


61 


